"ಕರ್ನಾಟಕ ವಿಧಾನ ಪರಿಷತ್ತು 


ಚುಕ್ಕೆ. ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ 413 
ಸದಸ್ಯರ ಹೆಸರು 

ಉತ್ತರಿಸುವ ದಿನಾಂಕ 
ಉತ್ತರಿಸುವ ಸಜಚವರು 


ಶ್ರೀ ಮುನಿರಾಜು ಗೌಡ ಪಿ.ಎಂ 
18-02-2022 
ಸಮಾಜ ಕ 


€ ಮತ್ತು ಹಿಂದುಳದ ವರ್ಗಗಳ 


ಕಲ್ಯಾಣ ಸಚಿವರು. 


ಪಶ್ನೆ 


"ಉತ್ತರ 


ರಾಜ್ಯದಲ್ಲ ಹಿಂದುಳದ ವರ್ಗಗಳ ವಿದ್ಯಾರ್ಥಿಗಳ 
ಉಪಯೋಗಕ್ಸಾಗಿ ಸಮಾಜ ಕಲ್ಯಾಣ ಇಲಾಖೆಯುಂದ 
ನಿರ್ವಹಿಸಲಾಗುತ್ತಿರುವ ವಿದ್ಯಾರ್ಥಿನಿಲಯಗಳಟ್ಲ 
ಶೌಚಾಲಯಗಳು ... ಸೇರಿದಂತೆ.-.---- ಮೂಲಭೂತ 
ಸೌಕರ್ಯಗಳ ಕೊರತೆ, ಕಳವೆ ಗುಣಮಟ್ಟದ ಆಹಾರ 
ಸರಬರಾಜು ಮುಂತಾದ ಸಮಸ್ಯೆಗಳ ಬಗ್ದೆ 
ಸರ್ಕಾರದಿಂದ ಸಮರಗ್ರವಾಗಿ ಸಮೀಕ್ಷೆ 
ನಡೆಸಲಾಗುತ್ತಿದೆಯೇ: 


ಸಭ 


ಆ) 


ಪ್ರಸ್ತಾಪಿತ ಸಮಗ್ರ ಸಮೀಕ್ಷೆಯನ್ನು ನ್ಯಾಯಾಲಯದ 
ನಿರ್ದೇಶನದ ಮೇರೆಗೆ ನಡೆಸಲಾಗುತ್ತಿದೆಯೇ:; 


ಅಪ್ಪಯುಸುವುದಿಲ್ಲ. 


ಇ) 


ಹಾಗಿದ್ದಲ್ಲ, ಸಮಾಜ ಕಲ್ಯಾಣ ಇಲಾಖೆಯಿಂದ 
ನಿರ್ವಹಿಸಲಾಗುತ್ತಿರುವ ವಿದ್ಯಾರ್ಥಿನಿಲಯಗಳಲ್ಲ 
ಹಲವಾರು ಕಡೆ ಮೂಲಭೂತ ಸೌಕರ್ಯಗಳ 
ಕೊರತೆ, ಕಳಪೆ ಗುಣಮಟ್ಟದ ಆಹಾರ ಸರಬರಾಜು 
ಮುಂತಾದ ಸಮಸ್ಯೆಗಳು ಇರುವುದು ಸರ್ಕಾರದ 
'ಗಮನಕ್ಕೆ ಬಂದಿದೆಯೇ: - 


ಇಲ್ಲ. 


ಈ) 


ಬಂದಿದ್ದಲ್ಲ ಇಂತಹ ಸಮಸ್ಯೆಗಳನ್ನು ನಿವಾರಣೆ 
ಮಾಡಲು ಸರ್ಕಾರವು ಕೈಗೊಂಡಿರುವ ಕ್ರಮಗಳೇನು? 


ಅನ್ವಯುಸುವುದಿಲ್ಲ. 


ಸಕಇ 134 ಪಕಪವಿ 2೭೦೭೦೭ 


(ಕೋಟ ಪೂಜಾರಿ) 
ಸಮಾಜ ಕಲ್ಯಾಣ ಫುತ್ತು ಹಿಂದುಳದ ವರ್ಗಗಳ 
ಕಲ್ಯಾಣ ಸಜಿವರು. 


